ನಾವೇನು ನೆನಪಿಟ್ಟುಕೊಳ್ಳುತ್ತೇವೆಯೋ ಅದೇ ನಾವು 


ನೆನಪುಗಳ ಅನಾವರಣ 


ನಮ್ಮ ಮೆದುಳು ದಾಖಅಸುವ ಕೆಲಸವನ್ನು ಎಂದಿಗೂ ನಿಲ್ಪಸುವುದಿಲ್ಲ. ಅದು ಅಗಾಧ ಮಾಹಿತಿಯನ್ನು ನಿರಾಯಾಸವಾಗಿ 
ಸಂಗ್ರಹಿಸಿಟ್ಟುಕೊಳ್ಳುತ್ತದೆ. ಇದನ್ನು ಅದು ಹೇಗೆ ಸಾಧಿಸುತ್ತದೆ? ಮತ್ತು ನೆನಪುಗಳು ಯಾಕಿಷ್ಟು ಮುಖ್ಯ? ನಮ್ಮ NT) 


ನೆನಪುಗಳ ಪಾತ್ರ ಮತ್ತು ಈ ನೆನಪುಗಳು ಏನನ್ನು ಒಳಗೊಂಡಿವೆ ಎನ್ನುವುದರ ಒಳನೋಟವನ್ನು ಲೇಖಕರು ಈ ಲೇಖನದಲ್ಲ 


ನೀಡಲು ಪ್ರಯತ್ನಿಸಿದ್ದಾರೆ. 
Re ಎ 


ಶಾಲೆಯಲ್ಲ ನಿಮ್ಮ ಮೊದಲ ದಿನ ನಿಮಗೆ ನೆನಪಿದೆಯೇ? 
ನಿಮ್ಮ ತರಗತಿ ಕೊಠಡಿ ನೋಡಲು ಹೇಗಿತ್ತು ಎಂದು ಒಮ್ಮೆ 
ಕಣ್ಯುಂದೆ ತಂದುಕೊಳ್ಳಲು ಪ್ರಯತ್ನಿಸಿ. ನಿಮ್ಯ ಸಮವಸ್ತ್ರ 
(ಯೂನಿಫಾರ್ಮ್‌) ಯಾವ ಬಣ್ಣದ್ದಾಗಿತ್ತು? ನಿಮ್ಮ ಜೊತೆ 
ಶಾಲೆಗೆ ಯಾರು ಬಂದಿದ್ದರು? ನೀವು ಅಳುತ್ತಿದ್ದಿರಾ? ನಿಮ್ಮ 
ಶಿಕ್ಷಕರು ನೋಡಲು ಹೇಗಿದ್ದರು? ನಮ್ಮಲ್ಲ ಕೆಲವರಿಗೆ 
ಶಾಲೆಯಲ್ಲನ ಮೊದಲ ದಿನದ ನೆನಪುಗಳು ಎಷ್ಟು ಕಣ್ಣಿಗೆ 
ಕಟ್ಟುವಂತೆ ಇರುತ್ತದೆಂದರೆ, ಜೀವನದ ನಂತರದ ದಿನಗಳಲ್ಲೂ 
ಗಾಢ ಸವಿನೆನಪಾಗಿ ಉಳದಿರುತ್ತವೆ. ನಿಮ್ಮ ಶಾಲೆಯ 
ಮೊದಲ ದಿನ ನೆನಪಿಗೆ ಬರದಿದ್ದರೆ. ತಲೆ ಕೆಡಿಸಿಕೊಳ್ಳಬೇಡಿ! 
ಅದು ಮರೆತು ಹೋಗಿರುವುದಕೂ ಬಲವಾದ ಜೈವಿಕ 
ಕಾರಣಪವೊಂದಿದೆ. ಅದನ್ನು ನಾನು ಮುಂದೆ ವಿವರಿಸುತ್ತೇನೆ. 


ಈಗ ಮತ್ತೊಂದು ಉದಾಹರಣೆಯನ್ನು ಪ್ರಯತ್ನಿಸೋಣ 
ನಿಮ್ಮ ಅತ್ಯಂತ ಸಂಭ್ರಮದ ಹುಟ್ಟುಹಲ್ಬದ ದಿನವನ್ನು 
ನೆನಪಿಸಿಕೊಳ್ಳ. ಆ ವರ್ಷ ನಿಮ್ಮ ವಯಸ್ಸೆಷ್ಟು ಆಯಿತು? 
ನೀವು ಕೇಕ್‌ ಕತ್ತರಿಸಿದ್ದಿರಾ? ಅದರ ಫ್ಲೇವರ್‌ ಏನಿತ್ತು? ಆ 


ಹುಟ್ಟುಹಬ್ಬದ ಸಂಭ್ರಮದಲ್ಲ ಆ ದಿನ ನಿಮ್ಮೊಂದಿಗೆ ಬುಷಿ 
ಹಂಚಿಕೊಂಡವರು ನಿಮ್ಮ ನೆನಪಿನಲ್ಲದ್ದಾರೆಯೇ? ನೀವು 
ಎಂತಹ ಉಡುಮ ಧರಿಸಿದ್ದಿರಿ? 


ಶಾಲೆಯ ಮೊದಲ ದಿನದ ಅಥವಾ ಸಂತೋಷದಾಯಕ 
ಹುಟ್ಟುಹಬ್ಬದ ದಿನದ ನೆನಪುಗಳು ಜೀವನದ ನಿರ್ದಿಷ್ಟ 
ಸಂದರ್ಭ ಅಥವಾ ಸನ್ನಿವೇಶದ ನೆನಪುಗಳಾಗಿದ್ದು. ಹಾಗಾಗಿ 
ಅವನ್ನು ಸಾಂದರ್ಭಕ ನೆನಪು (ಎಪಿಸೋಡಿಕ್‌ ಮೆಮೊರಿ) 
ಎನ್ನುತ್ತಾರೆ. ಮೇಲ್ಲಂ೦ಡ ಕೆಲವು ಉದಾಹರಣಿಗಳಲ್ಲ 
ವಿವರಿಸಿದಂತಹ ನಮ್ಮ ಜೀವನದ ಮಹತ್ವವಾದ 
ಸಂದರ್ಭಗಳನ್ನು ಬಹಳ ಕಾಲದ ನಂತರವೂ ನೆನಪಿನಲ್ಪ 
ಇಟ್ಟುಕೊಳ್ಳುತ್ತೇವೆ. ಆದರೆ ಕೆಲವು ಸಾಧಾರಣ ವಿಚಾರಗಳು 
ಅಂದರೆ ಒಂದು ತಿಂಗಳ ಹಿಂದೆ ನಾನು ಬೆಳಗ್ಗೆ ಏನು ತಿಂಡಿ 
ತಿಂದಿದ್ದೆ ಎನ್ನುವುದು ನಮಗೆ ಬೇಗ ಮರೆತು ಹೋಗಿರುತ್ತದೆ. 
ಸಾಂದರ್ಭಕ ನೆನಪು ಅಥವಾ ಎಪಿಸೋಡಿಕ್‌ ಮೆಮೊರಿ 
ಎನ್ನುವುದು ನೆನಮುಗಳಲ್ಲ ಒಂದು ಬಗೆ. 


ಇನ್ನೂ ಬೇರೆ ಬೇರೆ ರೀತಿಯ ನೆನಪುಗಳವೆಯೇ? 


[1 


cLpecar vee vee ಔನರೊ ೧ 


ದೀರ್ವಕಾಅಕ ನೆನಪುಗಳು 


ಪ್ರಜ್ಞಾಪೂರ್ವಕ ನೆನಪುಗಳು 
ಪ್ರಜ್ಞಾಪೂರ್ವಕ (ನಿಚ್ಚಳ) ನೆನಪುಗಳು 


ಕಾರ್ಯವಿಧಾನ ಪೈಮಿಂಗ್‌ ಸರಳ ನಾನ್‌ 
(ಕುಶಲತೆ ಸಿಕಲ್‌ ಅಸೋಸಿಯೇಟೀವ್‌ 
ವಾಸವಾಂಶಗಳು ಘಟನೆ ಮತ್ತು ಕಂಡೀಷನಿಂಗ್‌ ಲರ್ನಿಂಗ್‌ 
_ ಅಭ್ಯಾಸ) 


ಚಿತ್ರ 1 ದೀರ್ಪಕಾಲಅಕ ನೆನಪುಗಳ ವರ್ಗೀಕರಣ 


ವಿವಿಧ ಬಗೆಯ ನೆನಪುಗಳು 


ದೀರ್ಪ೯ಕಾಲೀನ ನೆನಪುಗಳಲ್ಪ್ಲ ಎರಡು ಬಗೆ- ಪ್ರಜ್ಞಾಪೂರ್ವಕ 
ನೆನಪು (ಎಕ್ಸ್‌ಪ್ಲಿಸಿಬ್‌ ಮೆಮೊರಿ) ಮತ್ತು ಅಪ್ರಜ್ಞಾಪೂರ್ವಕ 
ನೆನಪು (ಇಂಪ್ಲಿಸಿಬ್‌ ಮೆಮೊರಿ) (ಚಿತ್ರ 1) 


ಪ್ರಜ್ಞಾಪೂರ್ವಕ (ನಿಚ್ಚಳ) ನೆನಪುಗಳು 

ಯಾವುದೇ ಮಾಹಿತಿಯನ್ನು ಉದ್ದೇಶಪೂರ್ವಕ ಅಥವಾ 
ಪ್ರಜ್ಞಾಪೂರ್ವಕವಾಗಿ ನೆನಪಿಟ್ಟುಕೊಳ್ಳುವುದನ್ನು ಪಜ್ಞಾಪೂರ್ವಕ 
(ನಿಚ್ಚಳ) ನೆನಪಗಳೆಂದು ಕರೆಯುತ್ತಾರೆ. ಈ ನೆನಪುಗಳನ್ನು 
ಯಾವಾಗ ಬೇಕಾದರೂ ಸ್ಪಷ್ಟವಾಗಿ ಸೃರಿಸಿಕೊಳ್ಳಬಹುದು 
ಮತ್ತು ಶಬ್ದಗಳಲ್ಲ ಹೇಳಬಹುದು. ಜೊತೆಗೆ, ಅವು ನಮಗೆ 
ಏನು ತಿಆದಿದೆ ಮತ್ತು ಏನು ತಿ೪ದಿಲ್ಲ ಎನ್ನುವುದರ ಬಗ್ದೆ 
ಅರಿವು ಮೂಡಿಸುತ್ತವೆ. ಪ್ರಜ್ಞಾಪೂರ್ವಕ ನೆನಪುಗಳಲ್ಲ ಎರಡು 
ಬಗೆಯುವೆ- 


1 ಸಾಂದರ್ಭಕ ನೆನಪು /ಎಪಿಸೋಡಿಕ್‌ ಮೆಮೊರಿ ಯಾವುದೇ 
ಸನ್ನಿವೇಶದಲ್ಲ ನಡೆದಂತಹ ನಿರ್ದಿಷ್ಟ ಚಟುವಟಕೆಗಳು. 
ಅಲ್ಪದ್ದ ಜನ, ಸ್ಥಳ, ಸಮಯ ಇವೆಲ್ಲದರ ವಿವರಗಳನ್ನು 
ನೆನಪಿಸಿಕೊಳ್ಳುವ ಸಾಮರ್ಥ್ಯಕ್ಕೆ ಸಾಂದರ್ಭಕ ನೆನಪು 
ಅಥವಾ ಸ್ಥರಣಿ ಎನ್ನುತ್ತಾರೆ. ನಮ್ಮ ಸುತ್ತಮುತ್ತಅನ 
ಮಾಹಿತಿಗಳನ್ನು ನಾವು ನಿರಂತರವಾಗಿ ಸಾಂದರ್ಭಕ 
ನೆನಪುಗಳ ಸರಣಿಯಂತೆ ಹೀರುತ್ತಾ ಹೋಗುತ್ತೇವೆ. ಹಿಂದೆ 
ಜರುಗಿದ ಘಟನೆಗಳ ನೆನಪುಗಳು ಮುಂದೆ ನಮಗೆ ನಿರ್ಧಾರ 
ತೆಗೆದುಕೊಳ್ಳುವಲ್ಲ ಮತ್ತು ಸಮಸ್ಯೆಗಳನ್ನು ನಿವಾರಿಸಲು 
ಪರಾಮರ್ಶನೆಯ ಉಲ್ಲೇಖಗಳಂತೆ ವರ್ತಿಸುತ್ತವೆ. 


2. ಶಬ್ದಾರ್ಥಸಂಬಂಧಿ ನೆನಪು / ಸೆಮಾಂಟಕ್‌ ಮೆಮೊರಿ 
ಎನ್ನುವುದು ಸಾಮಾನ್ಯ ಜ್ಞಾನ ಮತ್ತು ವಿದ್ಯಮಾನಗಳು, 
ಉದಾಹರಣಿಗೆ ಜಪಾನಿನ ರಾಜಧಾನಿ ಟೋಕ ಯೋ 

ಅಥವಾ ಸಸ್ಯಗಳು ದ್ಯುತಿಸಂಶ್ಲೇಷಣಾ ಕ್ರಿಯೆಯ 
(ಘಹೋಟೋಸಿಂಥೆಸಿಸ್‌) ಮೂಲಕ ಆಹಾರವನ್ನು 
ತಯಾರಿಸುತ್ತದೆ ಎನ್ನುವಂತಹ ವಿಷಯಗಳನ್ನು 
ಸೃರಿಸಿಕೊಳ್ಳುವ ಸಾಮರ್ಥ್ಯವಾಗಿದೆ. ಈ ಬಗೆಯ ನೆನಪುಗಳು 
ಯೋಜನೆಗಳು ಮತ್ತು ವರ್ತನೆಯ ನಿಯಮಗಳನ್ನು 
ಹೊಂದಿವೆ. ಉದಾಹರಣೆಗೆ, ನಾವು ಸಾಕಷ್ಟು ಬಾರಿ 


158 | ಐ ವಂಡರ್‌... ಶಾಲಾ ವಿಜ್ಞಾನದ ಮರುಶೂಂಧನೆ | ಹಪಪಲಿ 2019 


ವಿಮಾನ ನಿಲ್ದಾಣಕ್ಕೆ ಹೋದಾಗ ಅಲ್ಲ ತೆಗೆದುಕೊಳ್ಳಬೇಕಾದ 
ಕ್ರಮಗಳ ಯೋಜನೆಗಳನ್ನು ಸಿದ್ಧಪಡಿಸಿಕೊಂಡಿರುತ್ತೇವೆ- 
ನಿಮ್ಮ ಸಾಮಾನುಗಳನ್ನು ಚೆಕ್‌ ಇನ್‌ ಮಾಡಿಸುವುದು. 
ಬೋರಿಂಗ್‌ ಟಕೆಬ್‌ಗಳನ್ನು ಪಡೆಯುವುದು, ಭದ್ರತಾ 
ತಪಾಸಣೆಯನ್ನು ಹಾದು ಹೋಗುವುದು ನಂತರ. 
ವಿಮಾನವನ್ನು ಏರುವುದು. ನಮ್ಮ ಜೀವನದುದ್ದಕ್ಕೂ 

ನಾವು ಮಾನಸಿಕವಾಗಿ ಇಂತಹ ಯೋಜತ ನಡೆಗಳನ್ನು 
ಸಿದ್ಧಪಡಿಸಿಕೊಂಡಿರುತ್ತೇವೆ. ಇವು ನಮಗೆ ಸರಿಯಾದ ದಾರಿ 
ತೋರಿಸಿ, ನಾವು ಒಂದು ಕೆಲಸ ಅಥವಾ ಚಟುವಟಕೆಯನ್ನು 
ಪೂರೈಸಲು ತೆಗೆದುಕೊಳ್ಳುವ ಶ್ರಮವನ್ನು ಕಡಿಮೆ 
ಮಾಡುತ್ತವೆ. 


ಅಪ್ರಜ್ಞಾಪೂರ್ವಕ ನೆನಪುಗಳು ಅಪ್ರಜ್ಞಾಪೂರ್ವಕ ನೆನಪುಗಳಗೆ 
ಉದ್ದೇಶಪೂರ್ವಕ ಚಿಂತನೆಯ ಅಗತ್ಯವಿರುವುದಿಲ್ಲ. ಅದು 
ನಮ್ಮ ಅರಿವನ್ನು ನಿಲುಕದೆ, ಕೇವಲ ಅನುಭವದ ಬಲದಿಂದ 
ಹೊರಹೊಮ್ಯುತ್ತದೆ. ಅವು ನಾಲ್ಲು ಬಗೆಯದಾಗಿವೆ: 


1. ಕಾರ್ಯವಿಧಾನ ನೆನಪು / ಪ್ರೊಸೀಜರಲ್‌ ಮೆಮೊರಿ 
ವಾಹನವನ್ನು ಹಡಿಸುವುದು, ಠೀಜುವುದು ಅಥವಾ ಟೈಪಿಂಗ್‌ 
ಇವೇ ಮುಂತಾದ ನಮ್ಮ ಕೌಶಲ್ಯ ಮತ್ತು ಅಭ್ಯಾಸಗಳನ್ನು 
ಪ್ರಕ್ರಿಯಾ ನೆನಪಿನ ಬಲದಿಂದ ಮಾಡುತ್ತೇವೆ. ಈ 
ಕಾರ್ಯಗಳನ್ನು ನಿರ್ವಹಿಸುವ ಮಾಂಸ ಬಂಡಗಳ 
ಸಮನ್ವಯವನ್ನು ನಮ್ಮ ಮೆದುಳನ ಮೋಟಾರ್‌ ಕಾರ್ಟಿಕ್ಸ್‌ 
(ಚಿತ್ರ 2) ನೇರವಾಗಿ ಮಾಡುತ್ತದೆ 


ಅಸೋಸಿಯೇಷನ್‌ ಕಾಧ್ದೆಕ್ಸ್‌ 
ಶಾಕ್‌ 


ಅಹೋಸಿಯೇಷನ್‌ 


ಕಾದೆಕ್‌ 
ಆಟ 
ಬ್ರೋಕಾಸ್‌ 
ಏರಿಯಾ 
ವಿಷುಅಲ್‌ 
ಕಾದ್ದೆಕ್‌ 


[XR 
ಕಾಧ್ದಿಕ್ಸ್‌ 
ವೆರನಕ್ಷೆಸ್‌ 
ಏರಿಯಾ 


ಚಿತ್ರ ೭. ಮಾನವ ಮೆದುಳನ ಕವಚಗಳು (ಕಾರ್ಟೈಸಸ್‌) 
2. ಪೈಮಿಂಗ್‌ (ಹಿನ್ನೆಲೆ ಒದಗಿಸುವುದು) ಮುಂದೆ 


ಹಓಿದುವ ಮುನ್ನ ನೀವು ಕೆಳಗೆ ಕೊಟ್ಟರುವ ಪದಗಳನ್ನು 
ಪೂರ್ಣಗೊಳಸಲು ಪ್ರಯತ್ನಿಸಿ (ಚಿತ್ರ 3) 


RED PLUM 
BLUE NECTARINE 
ORANGE PEAR 
YELLOW APPLE 
GR GR 


ಚಿತ್ರ 3. ಈ ಎರಡೂ ಸಾಅನಲ್ಲ ನೀವು ಬೇರೆ ಬೇರೆ ಪದಗಳನ್ನು ಏಕೆ 
ತುಂಬುತ್ತೀರಿ? 


ಯಾವುದೋ ನಿರ್ದಿಷ್ಟ ಪ್ರಚೋದನೆಗೆ ನಾವು ಒಳಗಾದಾಗ, 
ಅದು ನಾವು ತರುವಾಯದಲ್ಪ್ಲ ಒಳಗಾಗುವ ಪ್ರಚೋದನೆಗೆ 
ನಾವು ತೋರುವಂಥ ಸಂವೇದನೆ ಮತ್ತು ಪ್ರತಿಕ್ರಿಯೆಯ ಮೇಲೆ 
ಪರಿಣಾಮ ಜೀರುತ್ತದೆ. ಈ ಪ್ರೈಮಿಂಗ್‌ ಎನ್ನುವುದು ನಮ್ಯ 
ತರುವಾಯದ ಕೆಲವು ನಿರ್ಧಾರಗಳು. ಕಾರ್ಯಗಳು ಮತ್ತು 
ನಡವಳಕೆಯ ಮೇಲೆ ಪರಿಣಾಮ ಬೀರುವಂತಹ ಕೆಲವೊಂದು 
ಸಂಬಂಧಗಳು ಮತ್ತು ಯೋಚನಾ ವಿನ್ಯಾಸಗಳನ್ನು ಮುನ್ನೆಲೆಗೆ 
ತರುತ್ತದೆ. ಚಿತ್ರ.3 ರಲ್ಲ. ಬಣ್ಣಗಳ ಪಟ್ಣಯು 'ದ್ರೀನ್‌' ಎ೦ಬ 
ಪದ ಹಾಕುವಂತೆ ಪ್ರಭಾವಿಸುತ್ತದೆ ಮತ್ತು ಹಣ್ಣುಗಳ ಪಟ್ಟಿಯು 
'ದ್ರೇಪ್‌' ಎಂಬ ಪದ ಹಾಕುವಂತೆ ಪ್ರಭಾವ ಜೀರುತ್ತದೆ. 


ಪ್ರೈಮಿಂಗ್‌ ಗೆ ಮತ್ತೊಂದು ಉದಾಹರಣಿಯನ್ನೊಳಗೊಂಡ 
ವೀಡಿಯೋ ಇಲ್ಪದೆ: https:/www.youtube.com/ 
watchzv=594_v4JStOU. 


3. ಹೊಸ ಹೊಸ ಸಂಬಂಧಗಳ ಮೂಲಕ ಹೊಸ ಪ್ರತಿಕ್ರಿಯೆಯ 
ಕಲಅಕೆಯೇ ಕ್ಲಾಸಿಕಲ್‌ ಕಂಡೀಷನಿಂಗ್‌. ಸಂಬಂಧವಿರದ ಎರಡು 
ಪಚೋದನೆಗಳು ಒಂದಕ್ಕೊಂದು ಬೆಸೆದುಕೊಂಡಾಗ, ಅದು 
ಒಂದು ಹೊಸ ಪ್ರತಿಕ್ರಿಯೆಯನ್ನು ಕಅಸುತ್ತದೆ. 


ಇಯಾನ್‌ ಪಾವ್‌ಲಾವ್‌ ಎಂಬ ರಷ್ಯಾದ ವಿಜ್ಞಾನಿ, ಈ 
ಕ್ಲಾಸಿಕಲ್‌ ಕಂಡೀಷಸನಿಂಗ್‌ಗೆ ಸಂಬಂಧಿಸಿದಂತೆ ಅತಿ 
ಪ್ರಸಿದ್ಧವಾದ ಒಂದು ಪ್ರಯೋಗವನ್ನು ಪ್ರದರ್ಶಿಸಿದರು. 
ಪಾವ್‌ಲಾವ್‌ರವರ ನಾಯುಯು ಆಹಾರವನ್ನು ಕಂಡಕೂಡಲೇ 
ಜೊಲ್ಲು ಸುರಿಸುತ್ತಿತ್ತು. ಆದರೆ ಒಂದು ದಿನ ಪಾವ್‌ಲಾವ್‌ರವರು 
ತಂದ ಆಹಾರವನ್ನು ನೋಡುವ ಮುನ್ನವೇ ಅವರ 

ಹೆಜ್ಜೆ ಸಪ್ಪಕವನ್ನು ಕೇಳದ ಕೂಡಲೇ ಜೊಲ್ಲು ಸುರಿಸಲು 
ಪ್ರಾರಂಭಿಸಿತು. ಇದನ್ನು ಅವರು ಪ್ರಾಯೋಗಿಕವಾಗಿ 
ಪರೀಕ್ಷಿಸಲು ಮುಂದಾದರು. ಪ್ರತಿ ಸಲವೂ ಅವರು 

ನಾಯುಗೆ ಆಹಾರವನ್ನು ಕೊಡುವ ಮುನ್ನ ಗಂಟಿಯನ್ನು 
ಹೊಡೆಯುತ್ತಿದ್ದರು. ಹೀಗೆ ಸಾಕಷ್ಟು ಸಲ ಊಟ ಮಾಡಿದ 
ಬಳಕ, ನಾಯಿಯು ಗಂಟಿಯ ಶಬ್ದಕ್ಲೂ ಊಟಕ್ಕೂ ಸಂಬಂಧ 
ಕಲ್ಪಸಲು ಪ್ರಾರಂಭಸಿತು. ಇದರಿಂದ, ಆಹಾರವು ಕಣ್ಣಿಗೆ 
ಕಾಣುವ ಮೊದಲೇ ಗಂಟಿಯ ಶಬ್ದವನ್ನು ಕೇಳುತ್ತಿದ್ದಂತೆಯೇ 


ಮಾನವರಲ್ಲ ಕ್ಲಾಸಿಕಲ್‌ ಕಂಡೀಷಸಿಂಗ್‌ಗೆ 
ಸಂಬಂಧಿಸಿದಂತೆ ಇನ್ನೆರಡು ವೀಡಿಯೋಗಳನ್ನು 

ಇಲ್ಲ ನೋಡಿ: https:/www.youtube.com/ 
watch2v=Eo7jcl8fAul. https://www.youtube.com/ 
watch?v=OwBQlhg6CvE. 


ಅದು ಜೊಲ್ಲು ಸುರಿಸಲು ಆರಂಭಸುತ್ತಿತ್ತು. ಆದ್ದರಿಂದ. 
ಗಂಟಿಯ ಶಜ್ದದಂತಹ ತಟಸ್ಥ ಪ್ರಚೋದನೆಯೇ, ಜೊಲ್ಲು 
ಸುರಿಸುವಿಕೆಯಂತಹ ಅನ್ಯಚ್ಚಕ ಪ್ರತಿಕ್ರಿಯೆಗೆ ಪ್ರೇರಣಿಯಾಗಿದೆ. 
ಅಳುವುದು, ನಗುವುದು, ಚಆಯಾಗುವುದು ಇವೆಲ್ಲವೂ 
ಇಂತಹ ಇತರೆ ಅನೈಚ್ಛಕ ಪ್ರತಿಕ್ರಿಯೆಗಳಾಗಿವೆ. 


4. ನಾನ್‌-ಅಸೋಸಿಯೇಟೀವ್‌ ಮೆಮೊರಿಯಲ್ಲ 
ಯಾವುದಾದರೂ ಪ್ರಚೋದನೆ ನಮಗೆ ಪದೇಪದೇ 
ಎದುರಾದಾಗ. ಆ ಪ್ರಚೋದನೆಗೆ ನಮ್ಮ ಪ್ರತಿಕ್ರಿಯೆ ಹೆಚ್ಚಾಗುತ್ತಾ 
ಹೋಗಬಹುದು ಅಥವಾ ಕಡಿಮೆಯಾಗುತ್ತಾ ಹೋಗಬಹುದು. 
ಪ್ರಚೋದನೆಗೆ ಪ್ರತಿಕ್ರಿಯೆಯು ಕಡಿಮೆಯಾದರೆ ಅದನ್ನು 
ಹ್ಯಾಜಚುಯೇಷನ್‌ (ಅಭ್ಯಾಸ/ರೂಡಿ ಆಗುವುದು) ಎನ್ನುತ್ತಾರೆ. 
ಉದಾಹರಣೆಗೆ, ಗ್ರಂಥಾಲಯದಲ್ಲ ನೀವು ಓದುತ್ತಾ ಕುಅತ್ತಿದ್ದಾಗ. 
ಒಮ್ಮಿಂದೊಮ್ಮೆಲೆ ಭಾರಿ ಶಬ್ದ ಕೇಆದಾಗ ಕೂಡಲೇ ನೀವು 
ಬೆಚ್ಚಬೀಳುತ್ತೀರಿ. ಆದರೆ, ಮೇಅನ ಮಹಡಿಯಲ್ಲ ಕಟ್ಟಡ 
ಕಾಮಗಾರಿ ನಡೆಯುತ್ತಿದೆ ಎಂದು ತಿಆದ ಮೇಲೆ ಎಷ್ಟೇ ಶಬ್ದ 
ಬಂದರೂ ನೀವು ಓದುವುದರಿಂದ ವಿಚಅತರಾಗುವುದಿಲ್ಲ. 
ನಿಧಾನವಾಗಿ ನೀವು ಆ ಶಬ್ದವನ್ನು ನಿರ್ಲಕ್ಷಿಸಿ ಹಿದುವುದರತ್ತ 
ಗಮನ ಹರಿಸುತ್ತೀರಿ. ಇಲ್ಲ ಏನಾಗುತ್ತದೆಯೆಂದರೆ, ನೀವು ಆ 
ಶಬ್ಧಕ್ಕೆ ಹೊಂದಿಕೊಂಡು ಬಡುತ್ತೀರಿ. ಇದಕ್ಕೆ ವಿರುದ್ಧವಾಗಿ, 
ಯಾವುದಾದರೂ ಪ್ರಚೋದನೆಗೆ ನಮ್ಮ ಪ್ರತಿಕ್ರಿಯೆ ಹೆಚ್ಚಾದಾಗ 
ಅದನ್ನು ಸೆನ್ಸಿಟ್ಕೆಸೇಷನ್‌ (ಸೂಕ್ಷ ಸಂವೇದನೆ) ಎನ್ನುತ್ತೇವೆ. 
ಉದಾಹರಣೆಗೆ, ನೀವು ನಿದ್ರೆಗೆ ತೊಡಗುವಾಗ, ನಲ್ಪ್ಲಯೊಂದು 
ಸೋರಲು ಆರಂಭಸಿತು ಎಂದಿಟ್ಟುಕೊಳ್ಳ. ಅಕುವ ಒಂದೊಂದು 
ಹನಿಯ ಸದ್ದು ನಿಮ್ಮ ಗಮನವೆಲ್ಲಾ ಹೆಚ್ಚು ಹೆಚ್ಚು ಅದರತ್ತ 
ಸೆಳೆಯುತ್ತಾ ನಿಮ್ಮ ನಿದ್ದೆಗೆ ಭಂಗ ತರುತ್ತದೆ. 


ಈೇ ಎರಡೂ ಉದಾಹರಣಿಗಳು ಅಲ್ಲಕಾಲಾವಧಿಯವಾಗಿದ್ದು, 
ಹ್ಯಾಬಚುಯೇಷನ್‌ (ರೂಢಿಯಾಗುವುದು) 

ಮತ್ತು ಸೆನ್ನಿಟ್ಕೈಸೇಷನ್‌ (ಅತಿ ಸೂಕ್ಷ್ಮವಾಗುವುದು) 
ದೀರ್ಷಕಾಲಾವಧಿಯವೂ ಆಗಬಹುದು ಮತ್ತು 

ವರ್ತನೆಯ ಮೇಲೆ ದೀರ್ಷಕಾಲಕ ಬದಲಾವಣೆಯನ್ನು 
ಉಂಟುಮಾಡಬಲ್ಲವು. ನಾವು ವಿಭನ್ನು ಕಾಲವಲಯಗಳ 
(Time zone) ನಡುವೆ ಪ್ರಯಾಣ ಮಾಡಿದಾಗ ದೀರ್ಪಕಾಲಕ 
ರೂಢಿಯಾಗುವಿಕೆಯ ಒಂದು ಉದಾಹರಣೆಯನ್ನು 
ಕಾಣಬಹುದಾಗಿದೆ. ನಮ್ಮ ಶರೀರವು ಒಂದೆರಡು ದಿವಸ 
ಜೆಬ್‌ ಆಯಾಸ (ಜೆಟ್‌ಲ್ಯಾಗ್‌) ಅನುಭವಿಸುತ್ತದೆ ಆದರೆ 


ಗಸೂೋಧನೆ | ಈಸ jo 2019 | 159 


ಆ ಒಂದೆರಡು ದಿನಗಳ ಬಳಕ ನಿಧಾನವಾಗಿ ನಾವು 

ಹೊಸ ಕಾಲವಲಯದ ಹಗಲು ಮತ್ತು ರಾತ್ರಿಯ ನಿತ್ಯದ 
ಚಟುವಟಕೆಗಳಗೆ ಹೊಂದಿಕೊಂಡುಬಡುತ್ತೇವೆ. ಮಾಜ 
ಸೆನಿಕನೊಲಬ್ಲ ಕಾರಿನ ಟೊರ್‌ ಸೋಟದ ಶಬವನ್ನು ಕೇಳ 

75) ಐ 5) ಛಿ [a] 1 

ಗುಂಡಿನ ಶಬ್ದ ಎಂದು ಭಾವಿಸಿ ನೆಲದ ಮೇಲೆ ಮಲಗಿ ಅದಕೆ 
ತಕ್ಷಣ ಪ್ರತಿಕ್ರಯುಸುವುದು ದೀರ್ವಕಾಲಕ ಅತಿ ಸೂಕ್ಷತೆಗೆ 
(ಸೆನ್ನಿಟ್ಕೆಸೇಷನ್‌ಗೆ) ಉದಾಹರಣೆಯಾಗಿದೆ. 


ನಮ್ಮ ಮೆದುಳು ನೆನಪನ್ನು ಹೇಗೆ ರೂಪಿಸುತ್ತದೆ? 


ನಮ್ಮ ಜೀವನದಲ್ಲ ಜರುಗುವ ಅನೇಕ ವೈವಿಧ್ಯಮಯ 
ಸನ್ನಿವೇಶ/ಸಂದರ್ಭಗಳ ನೆನಪುಗಳ೦ದಲೇ ನಮ್ಮ ವ್ಯಕ್ತಿತ್ವ 
ರೂಪಿತವಾಗಿದೆ. ಈ ಸಾಂದರ್ಭಕ ನೆನಪುಗಳನ್ನು ರೂಪಿಸುವ 
ಸಾಮರ್ಥ್ಯದಿಂದಲೇ ನಾವು ಹಿಂದಿನ ದಿನಗಳ ಒಳ್ಳೆಯ 

ಮತ್ತು ಕೆಟ್ಟ ಸನ್ನಿವೇಶಗಳನ್ನು ಮತ್ತೆ ನೆನಪಿಸಿಕೊಳ್ಳುವುದು 
ಸಾಧ್ಯವಾಗಿದೆ. ನಮ್ಮನ್ನು ರೂಪಿಸುವಲ್ಲ ಸಾಂದರ್ಭಕ 
ನೆನಪುಗಳ ಪಾತ್ರವನ್ನು ಮನದಲ್ಪಟ್ಟುಕೊಂಡು, ನಾವೀಗ ಈ 
ನೆನಪುಗಳು ಹೇಗೆ ರೂಪುಗೊಳ್ಳುತ್ತವೆ ಎಂದು ನೋಡೋಣ. 


ಬಸ್‌ನಲ್ಲ ಪ್ರಯಾಣ ಮಾಡುತ್ತಿದ್ದಾಗ ನೀವೊಂದು ರಸ್ತೆ 
ಅಪಘಾತವನ್ನು ನೋಡಿದಿರಿ ಎಂದುಕೊಳ್ಳೋಣ. ವಾವು 
ನೋಡಿದ ಮತ್ತು ಕೇಆದ ಮಾಹಿತಿಯು ಮೊದಲು 
ಸಂಸ್ಸರಣಗೊಳ್ಳುತ್ತದೆ. ಈ ದೃಶ್ಯ ಮಾಹಿತಿಯು ಕಣ್ಣುಗಳ 
ಮೂಲಕ ಮೆದುಳನ ಹಿಂಭಾಗದಲ್ಪರುವ ಆಕ್ವಿಪೀಟಲ್‌ 
ಲೋಬ್‌ನ ವಿಶುಯಲ್‌(ದೃಷ್ಟಿ) ಕಾರ್ಟಿಕ್‌ ಅನ್ನು ಸೇರುತ್ತದೆ 
(ಚಿತ್ರ 2). ಈ ಭಾಗದಲ್ಪರುವ ಮೆದುಆಳನ ಜೀವಕೋಶ ಅಥವಾ 
ನರಕೋಶಗಳು ಆಕಾರ, ಗಾತ್ರ, ಬಣ್ಣ ಮತ್ತು ಚಲನವಲನಗಳನ್ನು 
ಪರಿಷ್ಠರಿಸಬಲ್ಲ ವಿಶೇಷತೆಯನ್ನು ಹೊಂದಿವೆ. ಅದೇ ರೀತಿ, 
ಮೀಡಿಯಲ್‌ (ಮಧ್ಯ). ಪ್ರಾಂಟಲ್‌ (ಮುಂಭಾಗ) ಮತ್ತು 
ಪ್ಯಾರೈಟಲ್‌ (ಹೊರಭಾಗ)ದ ನಡುವೆ ಇರುವ ಆಡಿಟರಿ(ಶ್ರವಣ) 
ಕಾರ್ಟಿಕ್ಟ್‌ನಲ್ಪರುವ ನರಕೋಶಗಳು ಶಬ್ದವನ್ನು ವಿಶ್ಲೇಷಿಸುತ್ತವೆ 
(ಚಿತ್ರ 2). ಸಂಸ್ಥರಿಸಲಾದ ದೃಶ್ಯ ಮತ್ತು ಶ್ರವಣ ಮಾಹಿತಿಯು. 
ವಸ್ತು. ಜನ ಮತ್ತು ಶಬ್ದಗಳನ್ನು ಗುರುತಿಸಬಲ್ಲ ಟೆಂಪೊರಲ್‌ 
ಕಾರ್ಟಿಕ್ಸ್‌ಗೆ ರವಾನೆಯಾಗುತ್ತದೆ. ಜೊತೆಜೊತೆಗೆ, ವಸ್ತುಗಳು 
ಮತ್ತು ನಿಮ್ಮ ಸುತ್ತಮುತ್ತಅರುವ ಜನರು ಎಲ್ಲೆಲ್ಲ ಹೇಗೇಗೆ 

ಇವೆ ಎಂಬುದನ್ನು ಪ್ಯಾರೈಟಲ್‌ ಕಾರ್ಟಿಕ್ಸ್‌ ನಿರ್ಧರಿಸುತ್ತದೆ. ಈ 
ಎಲ್ಲಾ ಮಾಹಿತಿಗಳು ಒಟ್ಟುಗೂಡಿ, 'ಹಿಪ್ಪೊಕ್ಕಾ೦ಪಸ್‌'(ಗ್ರೀಕ್‌ 
ಪುರಾಣದಲ್ಲ ಬರುವ ಕಡಲ ಕುದುರೆ ಅಥವಾ ಕಡಲ 
ಪೆಡಂಭೂತದ ಆಕಾರ ಹೊಂದಿದೆ ಎಂದು ಈ ಹೆಸರು 
ನೀಡಲಾಗಿದೆ) ನಲ್ಪ ಸಾಂದರ್ಜಕ ನೆನಪಾಗಿ ರೂಪಿತವಾಗುತ್ತವೆ 
(ಚಿತ್ರ 4). ನಮ್ಮೆಲ್ಲರಲ್ಲೂ ಎರಡೂ ಕಿವಿಗಳ ಹಿಂಭಾಗದಲ್ಲ, 
ಮೆದುಳನ ಎರಡೂ ಪಕ್ಕದಲ್ಲರುವ ಟಿಂಪೊರಲ್‌ ಲೋಬ್‌ನಲ 
ಆಳವಾಗಿ ಎರಡು 'ಏಪ್ಪೊಕ್ಕ್ಯಾಂಪಸ್‌'ಗಳು ನೆಲೆಸಿವೆ (ಚಿತ್ರ 5). 
ಹಿಪ್ಪೊಕ್ಕಾಂಪುಸ್‌ಗಳು ತಮ್ಮಲ್ಲ ಯಾವುದೇ ಮಾಹಿತಿಯನ್ನು 


160 | ಐ ವಂಡರ್‌... ಶಾಲಾ ವಿಜಾನದ ಮರುಪಶೂಧನೆ | ಹಪಪಲಿ 2019 


ಶೇಖರಿಸದಿದ್ದರೂ. ಯಾವುದೇ ಸಂದರ್ಭದ ವಿವರಗಳನ್ನು 
ರೂಪಿಸುವಲ್ಲ, ಶೇಖರಿಸುವಲ್ಲ ಮತ್ತು ಮರುಪಡೆಯುವಲ್ಲ 
ಪ್ರಮುಖ ಪಾತ್ರವನ್ನು ವಹಿಸುತ್ತವೆ. ಪ್ರತಿ ಬಪ್ಟೊಕ್ಕ್ಯಾಂಪಸ್‌ 

ಕೂಡ ಗ್ರಂಥಾಲಯದ ಪುಸ್ತಕದ ಪಟ್ಟಿಯಂತೆ (ಕ್ಯಾಟಲಾಗ್‌) 
ಪುತಿಯೊಂದು ನೆನಪನ್ನು ರೂಪಿಸಲು ಸಹಕಾರಿಯಾಗಿರುವ 
ಸನ್ನಿವೇಶವನ್ನು ಕಾಪಾಡಿಕೊಂಡು ಬರುತ್ತದೆ. ಹಾಗಾದರೆ ಒಂದು 
ಪ್ರಸಂಗದ ನೆನಪು ಎಲ್ಲ ಸಂಗ್ರಹವಾಗಿರುತ್ತದೆ? 


ನರಕೋಶಗಳ ಗುಂಪುಗಳ೦ದ ನೆನಪುಗಳು ನಮ್ಮ 
ಮೆದುಳನಲ್ಲ ಪುನರ್ಜಂಜಸುತ್ತವೆ. ಮಾಹಿತಿಯನ್ನು 
ಒಂದೇ ಸಮಯದಲ್ಲ ಸಂಸ್ಥರಣಿ ಮಾಡಬೇಕಾದರೆ 
ನರಕೋಶಗಳು ಗುಂಪಾಗಿ ಒಟ್ಟು ಸೇರುತ್ತವೆ. ರಸ್ತೆ 
ಅಪಘಾತದ ಉದಾಹರಣೆಯಲ್ಲಿ, ದೃಶ್ಯ ಮಾಹಿತಿಯನ್ನು 
(ಉದಾ: ಗಾಯಗೊಂಡ ವ್ಯಕ್ತಿ). ಶ್ರವಣ ಮಾಹಿತಿಯನ್ನು 
(ಉದಾ: ಜನಗಳ ಓಡಾಟ, ಆಂಬ್ಯುಲೆನ್ಸ್‌ ಬರುವ ಸದ್ದು. 
ಇತ್ಯಾದಿ) ಮತ್ತು ಅಪಘಾತ ನಡೆದ ಸ್ಥಳ -ಇವೆಲ್ಲವೂ 
ಮೆದುಳನ ವಿವಿಧ ಭಾಗದ ನರಕೋಶಗಳಲ್ಲ ಏಕಕಾಲದಲ್ಲಿ 
ಸಂಸ್ಥರಣೆಗೊಳ್ಳುತ್ತವೆ. ಆ ನರಕೋಶಗಳೆಲ್ಲವೂ ಏಕಕಾಲದಲ್ಲಿ 
ಕ್ರಿಯಾಶೀಲವಾದದ್ದರಿಂದ ಒಟ್ಟಾರೆಯಾಗಿ ಸ್ಕರಣೆಯಾಗಿ 


ಸಾಂದರ್ಭಕ ನೆನಪನ್ನು ರೂಪಿಸುವ ನರಕೋಶಗಕ ಗುಂಪಿನ 
ಸಂಪರ್ಕ ಕೊಂಡಿಗಳನ್ನು ಹಿಪ್ಲೊಕ್ಕಾಂಪಸ್‌ ನಿಯಂತ್ರಿಸುತ್ತದೆ. 
ಮುಂಡೆ ಹಲವು ದಿನ ಅಥವಾ ವಾರಗಳ ನಂತರ ಎಂದಾದರೂ 
ನಾವು ಈ ಪ್ರಸಂಗವನ್ನು ಮತ್ತೆ ನೆನಪಿಗೆ ತಂದುಕೊಂಡಾಗ. 
ನಿರ್ದಿಷ್ಟ ನರಕೋಶದ ಗುಂಪನ್ನು ಹಿಪ್ಟೊಕ್ಕ್ಯಾ೦ಪಸ್‌ ಪುನಃ 
ಸಕ್ರಿಯಗೊಳಸುವುದರಿಂದ ಮತ್ತೆ ಆ ಸಂದರ್ಭ ನಮ್ಮ ಕಣ್ಣೆದುರೇ 
ನಡೆಯುತ್ತಿರುವಂತೆ ನಾವು ಅದನ್ನು ನೆನೆಪಿಸಿಕೊಳ್ಳುತ್ತೇವೆ.. 


ಜನನದ ಸಮಯದಲ್ಲ ಹಿಪ್ತೊಕ್ಕಾಂಪಸ್‌ಗಳ ಬೆಳವಣಿಗೆ 
ಅಷ್ಟಾಗಿ ಆಗಿರುವುದಿಲ್ಲ. ಸುಮಾರು ಎರಡು ವರ್ಷಗಳಾದಾಗ, 
ಹಿಪ್ಟೊಕ್ಕಾ೦ಪಸ್‌ ಗಳು ಪ್ರಬುದ್ಧಗೊಂಡು, ಮೆದುಆಳನ ಉಳದ 


uLT = UWE 


ಚಿತ್ರ 4. ಮನುಷ್ಯನ ಹಿಪ್ಪೊಕ್ಯಾಂಪಸ್‌ (ಎಡಭಾಗದ್ದು) ಮತ್ತು ಕಡಲ 
ಕುದುರೆ (ಬಲಭಾಗದ್ದು) ಒಂದೇ ರೀತಿ ಕಾಣಿಸುತ್ತವೆ. 


ಭಾಗಗಳೊಂದಿಗೆ ಸಂಪರ್ಕ ಹೊಂದಲು ಆರಂಭಸುತ್ತವೆ. 
ಇದರಿಂದಾಗಿಯೇ, ಶಿಶುಗಳು ಮತ್ತು ಎಳೆಯ ಮಕ್ಷಳು 
ತಮ್ಮ ಜೀವನದ ಅನೇಕ ಸಂದರ್ಭ ಮತ್ತು ಸನ್ನಿವೇಶಗಳನ್ನು 
ನೆನಪಿಟ್ಟುಕೊಳ್ಳಲು ಸಮರ್ಥರಾಗುವುದಿಲ್ಲ. ಆದರೆ, ನಾಲ್ದು 
ವರ್ಷಗಳಾಗುತ್ತಿದ್ದಂತೆ, ದೊಡ್ಡವರಂತೆ ಅಲ್ಲದಿದ್ದರೂ 
ನಿಧಾನವಾಗಿ ಸನ್ನಿವೇಶಗಳನ್ನು ನೆನಪಿಸಿಕೊಂಡು ಶಬ್ದಗಳ 
ಮೂಲಕ ಹೇಳಲು ಪ್ರಯತ್ನಿಸುತ್ತಾರೆ. ಆದ್ದರಿಂದಲೇ 

ನಮ್ಮಲ್ಲ ಸಾಕಷ್ಟು ಜನಕ್ಕೆ ಅವರು ಚಿಕ್ಕವರಾಗಿದ್ದಾಗ ಜರುಗಿದ 
ಘಟನೆಗಳು, ಉದಾಹರಣೆಗೆ ಶಾಲೆಯ ಮೊದಲ ದಿನ 
ಮುಂತಾದವು, ನೆನಪಿನಲ್ಲ ಉಳಯುವುದಿಲ್ಲ. ಆ ವಯಸ್ಸಿನಲ್ಲಿ 
ನಮ್ಮ ಹಿಪ್ಹೊಕ್ಕ್ಯಾಂಪಸ್‌ ಗಳ ಬೆಳವಣಿಗೆ ಸರಿಯಾಗಿ 
ಆಗಿರುವುದಿಲ್ಲ ಮತ್ತು ಆಗ ರೂಪಿತವಾದ ನೆನಪುಗಳು ಬಹಳ 
ದಿನಗಳ ಕಾಲ ನೆನಪಿನಲ್ಪ ಉಆಯುವುದಿಲ್ಲ. 


ಕಅಕೆ ಮತ್ತು ನೆನಪಿನ ವಿಷಯದಲ್ಲ ಹಿಪ್ಪೊಕ್ಕಾಂಪಸ್‌ನ 
ಪಾತ್ರಕ್ಕೆ ಸೂಕ್ತವಾಗಿ, ಮಾನವನ ಮೆದುಳನಲ್ಲ ಹಿಪ್ಹೊಕ್ಕಾಂ೦ಪಸ್‌ 
ಒಂದೇ 'ನ್ಯೂರೋಜೆನೆಸಿಸ್‌' (ಜೀವನದುದ್ದಕ್ಕೂ ಹೊಸ 
ಜೀವಕೋಶಗಳನ್ನು ಉತ್ಪತ್ತಿ ಮಾಡಬಲ್ಲ ಸಾಮರ್ಥ್ಯ 
ಹೊಂದಿರುವ) ಭಾಗವಾಗಿದೆ. ಇದಕ್ಕೆ ಹೋಪಸಿದರೆ 

ಮೆದುಳನ ಉ೪ದ ಭಾಗದಲ್ಲ ಜೀವಕೋಶಗಳು ಹುಟ್ಟನಿಂದ 
ಸಾಯುವವರೆಗೂ ಸಮಾನ ಸಂಖ್ಯೆಯಲ್ಲರುತ್ತವೆ. ನಮ್ಮ 
ನಿರಂತರ ಕಅಕೆ ಮತ್ತು ಅಗಾಧ ಮತ್ತು ವೈವಿಧ್ಯಮಯ 
ವಿಚಾರಗಳನ್ನು ನೆನಪಿಟ್ಟುಕೊಳ್ಳುವ೦ತಹ ಸಾಮರ್ಥ್ಯಕ್ಕೆ ಮುಖ್ಯ 
ಕಾರಣ ಹಿಪ್ಪೊಕ್ಕಾಂಪಸ್‌ನ ನ್ಯೂರೋಜೆನೆಸಿಸ್‌ ಸಾಮರ್ಥ್ಯ. 


ನಮ್ಮ ನೆನಪಿನ ಶಕ್ತಿಯನ್ನು ಬಾಧಿಸುವ ಅಂಶಗಳು 
ಯಾವುವು? 

ಕಾಲ ಸರಿದಂತೆ ಮತ್ತು ನಿಯತವಾಗಿ ರಾತಿಯುಡೀ ನಿದ್ದೆಯಿಂದ 
ಹೊಸ ಹೊಸ ನೆನಪುಗಳು ಕ್ರೋಡೀಕರಣಗೊಂಡು 


ಚಿತ್ರ ೮. ಖಿಪ್ಪೊಕ್ಕ್ಯಾಂಪಸ್‌ ಮತ್ತು ಅಮಿಗ್ದಾಲಾಗಳೆರಡೂ ಮೆದುಅನ 
ಮೀಡಿಯಲ್‌ ಟಿಂಪಹೊರಲ್‌ ಲೋಬ್‌ಗಕ ಎರಡೂ ಕಡೆ ಆಳವಾಗಿ 
ಸ್ಥಿತವಾಗಿದೆ. 


ದೀರ್ಷಕಾಲೀನ ನೆನಪುಗಳಾಗಿ ಸಂಗ್ರಹವಾಗುತ್ತವೆ. ನಿದ್ರಾ 
ಸಮಯದಲ್ಲ ಮೆದುಳನ ಲಯಬದ್ಧ ಚಟುವಟಕೆಗಳು ನಮ್ಮ 
ಮೆದುಳನಲ್ಲರುವ ನರಕೋಶಗಳಗೆ ಹೊಸ ಸಂಪರ್ಕಗಳನ್ನು 
ಸೃಷ್ಟಿಸುವ ಪರಿಸರವನ್ನು ಒದಗಿಸುತ್ತವೆ. ಸರಿಯಾಗಿ 
ನಿದ್ದೆಮಾಡಿದ್ದರೆ ಅಥವಾ ನಿದ್ದೆಗೆಟ್ಟರೆ. ನಮ್ಮ ನೆನಪು ರಚನೆಯ 
ಮಾನಸಿಕ ಪ್ರಕ್ರಿಯೆಯಲ್ಲ ವ್ಯತ್ಯಯ ಉಂಬಾಗುತ್ತದೆ. ಈ 
ಹೊಸ ಸಂಪರ್ಕಗಳೇ ನಮ್ಮಲ್ಲಿ ಊಹಾನಿರ್ಧಾರ ಮಾಡಲು, 
ಸೃಜನಶೀಲತೆ, ಜ್ಞಾನ ಮತ್ತು ವಿಚಾರಗಳನ್ನು ಹುಟ್ಟುಹಾಕುವ 
ಸಾಮರ್ಥ್ಯವನ್ನು ನೀಡುತ್ತವೆ. 


ನೆನಪುಗಳು ಶಾಶ್ವತವಾಗಿ ಒಂದೇ ಪ್ರರೂಪವನ್ನು 
ಹೊಂದಿರುವುದಿಲ್ಲ. ಕಾಲಕಳೆದಂತೆ ಕ್ರಮೇಣ ಅವು 
ಬದಲಾಗುತ್ತಿರುತ್ತವೆ. ನಿಧಾನವಾಗಿ ಕೆಲವು ಮಸುಕಾಗುತ್ತವೆ 
ಕಡೆಗೆ ಮರೆತೇ ಹೋಗುತ್ತೇವೆ. ಆದರೆ ಕೆಲವನ್ನು ಮಾತ್ರ. 
ನಮ್ಮ ಭೌತವಿಜ್ಞಾನ ಮತ್ತು ಗಣಿತದಲ್ಲ ಸದಾ ವಿಕಸನಗೊಳ್ಳುವ 
ಪರಿಕಲ್ಪ್ಲನೆಗಕಂತೆ ಹೊಸ ಹೊಸ ವಿಷಯಗಳನ್ನು 
ನವೀಕರಿಸುತ್ತಾ ಹೋಗುತ್ತೇವೆ. 


ಭಾವುಕತೆ ಮತ್ತು ಒತ್ತಡಗಳೆರಡೂ ನಮ್ಮ ಕಅಕೆಯ 
ಸಾಮರ್ಥ್ಯ ಮತ್ತು ಜ್ಞಾಪಕ ಶಕ್ತಿಯ ಮೇಲೆ ಪರಿಣಾಮ 
ಬೀರುತ್ತವೆ. ಮೆದುಆನ ಹಿಪ್ಹೊಕ್ಕ್ಯಾಂಪಸ್‌ ಪಕ್ಕದಲ್ಲರುವ 
"ಅಮಿಗ್ದಾಲಾ' ನಮ್ಮ ಭಾವನೆಗಳನ್ನು ನಿಯಂತ್ರಿಸುತ್ತದೆ 

(ಚಿತ್ರ 5). "ಅಮಿಗ್ದಾಲಾ' ಎಲ್ಲಾ ರೀತಿಯ ಭಾವನೆಗಳನ್ನು 
ಸಂಸ್ಥರಿಸುತ್ತದೆ ಮತ್ತು, ವ್ಯಕ್ತಿಯು ಕಅಯುವಾಗ 

ಅಥವಾ ಸೃರಿಸುವಾಗ ಎಷ್ಟು ಸಂತಸ ಅಥವಾ ಮಃಬದ 
ಭಾವನೆಯನ್ನು ಹೊಂದಿದ್ದನೆಂದು ಹಿಪ್ಪೊಕ್ಕಾ೦ಪಸ್‌ಗೆ 
ಸಂಕೇತಗಳನ್ನು ರವಾನಿಸುತ್ತದೆ. ದಃಖ ಆತಂಕದ ಭಾವನೆಯ 
ಸ್ಥಿತಿಯಲ್ಲ ಮೆದುಳು ಸ್ರವಿಸುವ ನ್ಯೂರೋಟ್ರಾನ್ಸ್‌ಮಿಟ್ಟರ್‌ 

1 ನರಪ್ರೇಷಕ ಅಥವಾ ನರರಾಸಾಯನಿಕಗಳು ನಮ್ಮ 

ಕಅಕೆ ಮತ್ತು ಪುನರ್‌ ಸ್ಕರಣಿಯ ಸಾಮರ್ಥ್ಯವನ್ನು 
ಕುಂಠಿತಗೊಳಸುತ್ತವೆ. ಆದ್ದರಿಂದಲೇ ಪರೀಕ್ಷೆಯನ್ನು 
ಬರೆಯುವ ಸಂದರ್ಭಗಳಲ್ಲ ಕೆಲವೊಮ್ಮೆ ಅದರ ಒತ್ತಡದಿಂದ 
ನಿಮಗೆ ಚೆನ್ನಾಗಿಯೇ ತಿಆದಿರುವ ಸಾಕಷ್ಟು ವಿಷಯಗಳು 
ಮರೆತು ಹೋದಂತಾಗುತ್ತವೆ. ಇದಕ್ಕೆ ತದ್ದಿರುದ್ದವೆಂಬಂತೆ, 
ಆಘಾತಕಾರಿ ಅನುಭವಗಳು ಎಂತಹ ಪ್ರಬಲವಾದ 
ಭಾವನಾತ್ಕಕ ಪ್ರತಿಕ್ರಿಯೆಯ ಪ್ರಚೋದನೆಯನ್ನು ಉಂಟು 
ಮಾಡುತ್ತವೆಯೆಂದರೆ, ಅದು ಆ ಒಂದು ನಿರ್ದಿಷ್ಟ 
ಆಘಾತಕಾರಿ ನೆನಪನ್ನು ಜೀವನಪರ್ಯಂತ ಕಾಪಾಡಿಕೊಂಡು 
ಬರುತ್ತದೆ. ಒಂದು ಅಪಘಫಾತದಲ್ಲ ಕೂದಲೆಕೆಯ 
ಅಂಚಿನಿಂದ ನೀವು ಪಾರಾಗಿದ್ದು ಆದರೆ ನಿಮ್ಮ ಕುಟುಂಬ 
ಸದಸ್ಯರೊಬ್ಬರನ್ನು ಕಳೆದುಕೊಂಡಿದ್ದು ಆಘಾತಕಾರಿ 
ಅನುಭವಕ್ಕೆ ಉದಾಹರಣಿಯಾಗುತ್ತದೆ. ಕೆಲವೊಮ್ಮೆ ಜನರಿಗೆ 
ಇಂತಹ ಆಘಾತಕಾರಿ ಅನುಭವಗಳನ್ನು ಮರೆಯುವುದು 


ಧವೆ | ಹಪವಲಿ 2೨೦19 | 161 


ಎಚ್‌ ಎಮ್‌ನ ಪ್ರಕರಣ 

ಸಂಶೋಧಕರು ಎಚ್‌ಎಮ್‌ ಎಂದು ಕರೆಯುವ. ಹೆನ್ರಿ ಗುಸ್ತಾವ್‌ ಮೊಲ್ಕೆಸನ್‌ (ಫೆಬ್ರವರಿ ೭6, 1೨92೭6- ಡಿಸೆಂಬರ್‌ 2, 
2೨೦೦8) ನರವಿಜ್ಞಾನ ಇತಿಹಾಸದಲ್ಲೇ ಅತಿ ಹೆಚ್ಚು ಅಧ್ಯಯನಕ್ಲೊಳಗಾದ ರೋಗಿಯಾಗಿದ್ದಾನೆ. ವಿಜ್ಞಾನಿಗಳಗೆ ಜ್ಞಾಪಕ ಶಕ್ತಿಯ 
ಕುರಿತ ಅಧ್ಯಯನದಲ್ಲಿ ಈತನ ಅಪೂರ್ವ ಪ್ರಕರಣ 5ಂ೦ಕ್ಕಿಂತಲೂ ಹೆಚ್ಚು ವರ್ಷಗಳಂ೦ದ ಸಹಾಯಕಾರಿಯಾಗಿದೆ. ಏಳನೆಯ 
ವಯಸ್ಸಿನಲ್ಲ ಆತನಿಗೆ ಸೈಕಲ್ಲೊಂ೦ದು ಗುದ್ದಿದ ಬಳಕ ಪದ ಸೆಳೆತ ಮತ್ತು ಅಪಸ್ಕಾರದ ಲಕ್ಷಣಗಳು ಕಾಣಿಸಿಕೊಂಡು, 16ನೇ 
ವಯಸ್ಸಿಗೆ ಇವೆಲ್ಲ ಲಕ್ಷಣಗಳು ಮತ್ತಷ್ಟು ಹ ಆರಂಭವಾದವು. ಆತ ಸಾಮಾನ್ಯರಂತೆ ಬದುಕುವುದು ಅಸಾಧ್ಯವಾಯುತು. 
ಕೊನೆಕ್ಷಕಟ್‌, ಯುಎಸ್‌ಎನ ಹಾರ್ಟ್‌ಘೋರ್ಡ್‌ ಆಸ್ಪತ್ರೆಯ ನರಪಸ್ತಚಿಕಿತ್ಸಕ ಡಾ. ವಿಂಆಯಮ್‌ ಸ್ಥಾವಿಲ್ಲೆ ಆತನ ಅಪಸ್ಕಾರಕ್ಕೆ 
ಶಸ್ತಚಿಕಿತ್ಸೆಯನ್ನು ಶಿಫಾರಸು ಮಾಡಿದರು. ಎಚ್‌ಎಮ್‌ನ ಬೈಲಾಟಿರಲ್‌, ಮೀಡಿಯಲ್‌ ಮತ್ತು ಟಿಂಪೊರಲ್‌ ಲೋಬ್‌ಗಳಂದ 
ಮೆದುಳನ ಅಂಗಾಂಶಗಳನ್ನು ತೆಗೆದುಹಾಕಿ ಅಪಸ್ಕಾರವನ್ನು ನಿಯಂತ್ರಿಸಬಹುದಿತ್ತು. ಆಗ 27ನೆಯ ವಯಸ್ಸಿನವನಾಗಿದ್ದ 
ಎಚ್‌ಎಮ್‌ಗೆ ಈ ಶಸ್ತ್ರಚಿಕಿತ್ಸೆಬು೦ದ ತೀವ್ರ ಜ್ಞಾಪಕ ಶಕ್ತಿಯ ಸಮಸ್ಯೆ ಉಂಟಾಯುತು. ಆತ ತನ್ನ ಹೆಸರು, ಕುಟುಂಬ, 
ಬಾಲ್ಕುವನ್ನಷ್ಟೇ ನೆನಪಿಟ್ಲುಕೊಂಡಿದ್ದು, ಅವನ ದಿನನಿತ್ಯದ ಚಟುವಟಕೆಗಳು ನೆನಪಿನಲ್ಲ ಉಳಯುತ್ತಿರಅಲ್ಲ. ಅಲ್ಲದೇ, ನಿತ್ಯ 
ಆತನ ಭೇಟಗೆ ಬರುತ್ತಿದ್ದ ವೈದ್ಯರನ್ನು ನೆನಪಿಟ್ಟುಕೊಳ್ಳಲಾಗುತ್ತಿರಲಅಲ್ಲ. ಇದು ನಿಜಕೂ ಡಾ. ಸ್ಥಾವಿಲೆಯನ್ನು ದಿದ್ಧಮೆದೊಳಸಿತು 
ಏಕೆಂದರೆ ಈವರೆಗೂ ಅವರು ಇಂತಹ ರೋಗಿಯನ್ನು ನೋಡಿರಅಲ್ಲ. ನಂತರ ಡಾ. ಸ್ಥಾವಿಲೆ, ಎಚ್‌ಎಮ್‌ ರನ್ನು ಅಧ್ಯಯನ 
ಮಾಡಲು ಡಾ.ಲ್ರೆಂಡಾ ಮಿಲ್ಲರ್‌ ಎನ್ನುವ ಕ್ವಿನಿಕಲ್‌ ಗ್ಯ ಅನ್ನು ee ಡಾ. ಮಿಲ್ನರ್‌ ಇಂತಹ 
ರೋಗಿಗಳ ಚಿಕಿತ್ಸೆ pe ಕ ಸಮಸ್ಯೆಯು ಎಚ್‌ಎಮ್‌ನದಷ್ಟು ರ ಮ ್ಸಿ ಸಾಕಷ್ಟು 
ವರ್ಷಗಳ ಕಾಲ ಅಧ್ಯಯನ ಮಾಡಿದ ನಂತರ, ಆಕೆಯ ತಂಡ ಆತನ ಬುದ್ಧಿ ಶಕ್ತಿಯ ಸಾಮರ್ಥ್ಯ A ಇದೇ 
ಎಂದು ಕಂಡುಕೊಂಡರು. ಆತ ಸಂಗತಿಗಳನ್ನು ಮತ್ತು ಸಾಮಾನ್ಯ ಜ್ಞಾನವನ್ನು ನೆನಪಿನಲ್ಲಟ್ಟುಕೊಳ್ಳುತ್ತಿದ್ದ. ಸಾಕಷ್ಟು ಅಭ್ಯಾಸದ 
ಬಳಕ ಆತ ಕೆಲವು ಚಲನಾ ಕೌಶಲ್ಯಗಳನ್ನು (ಮೋಟಾರ್‌ ಸ್ಥಿಲ್‌ಗಳನ್ನು) (ಕನ್ನಡಿಯಲ್ಲನ ಬಂಬವನ್ನು ನೋಡಿ ನಕ್ಷತ್ರದ 

ಚಿತ್ರ ಬಡಿಸುವುದು) ಕಅತನು ಆದರೆ ಇದಾವುದರ ಅರಿವು ಆತನಿಗೆ ಇರಅಲ್ಲ. ಎಚ್‌ ಎಮ್‌ನ ಮೇಲೆ ಸಾಕಷ್ಟು ವರ್ಷಗಳ 

ಕಾಲ ಪರೀಕ್ಷೆ ನಡೆಸಿದ ತರುವಾಯ ಆತನಿಗೆ ತನ್ನ ಶಸ್ತ ಸ್ವಚಿಕಿತ್ಸೆಯಾಗುವವರೆಗೂ ಕೆಲವು ವರ್ಷಗಳ ಹಿಂದಿನ ಘಟನೆಗಳನ್ನು 
ನೆನಪಿನಆಟ್ಟುಕೊಳ್ಳುವುದು ಕಷ್ಟವೆಂದು ಮ (ರೆಟ್ರೋದ್ರೇಡ್‌ ಅಮ್ಲಿ ್ಸೀಸಿಯಾ). ಆತನಲ್ಪ್ಲ ಹೊಸ ನೆನಪುಗಳ್ಳಾವುದೂ 
ರೂಪಿತವಾಗುತ್ತಿರಲಲ್ಲ ಭಾ ರ್ರೇಡ್‌ ಅಮ್ನೀಸಿಯಾ) ಆದ್ದರಿಂದಲೇ ಆತನಿಗೆ ತನ್ನ ವೈದ್ಯರು ನೆನಪಿರುತ್ತಿರಅಲ್ಲ. ಆತ 
ಕೇವಲ ವರ್ತಮಾನದಲ್ಲ ಬದುಕುತ್ತಿದ್ದ. ಡಾ. ಸ್ಥಾವಿಲೆ ಮತ್ತು ಡಾ. ಮಿಲ್ಲರ್‌ ಒಬ್ದಾಗಿ ಈ ಒಗಟನ ಚೂರುಗಳನ್ನು ಸೇರಿಸಲು 
ಮುಂದಾದರು. ಆಗ ಅವರಿಗೆ ಎಚ್‌ಎಮ್‌ನ ಸೆಳೆತಗಳನ್ನು ನಿವಾರಿಸುವ ನಿಟ್ಟನಲ್ಲ. ಡಾ. ಸ್ಥಾವಿಲೆ ದೀರ೯ಕಾಲದ ನೆನಪಿನ 
ರೂಪಣಿ, ನಿರ್ವಹಣಿ ಮತ್ತು ಅದರ ಪುನರ್‌ ಸ್ಕರಣಿಯಲ್ಲ ಅತ್ಯಂತ ಪ್ರಮುಖ ಪಾತ್ರ ವಹಿಸುವ ಮೀಡಿಯಲ್‌ ಟಿಂಹೊರಲ್‌ 
ಲೋಬ್‌ನಲ್ಪರುವ ನಿರ್ದಿಷ್ಟ ಭಾಗವಾದ ಆತನ 'ಹಿಪೊಕ್ಕಾಂಪಸ್ಥ'ನ್ನು ತೆಗೆದಿರುವುವು ಮನವರಿಕೆಯಾಲಯುತು. 


ಮೂಲ: ಸ್ಟ್ರೀರ್‌. ಎಲ್‌ (2೦೦೨). ದಿ ಲೆಗಸಿ ಆಫ್‌ ಎಚ್‌ಎಮ್‌ ಫಾರ್‌ ನ್ಯೂರೋಸ್ಕೆನ್ಸ್‌. ನ್ಯೂರಾನ್‌ 61 (1); 6-೨. ಬಗ್‌ 
ಪಿಕ್ಷರ್‌: ಸ ದ ಬ್ರೇನ್‌ (2೦13). ಪ್ರಕಾಶಕರು ವೆಲ್‌ಕಮ್‌ ಟ್ರಸ್ಟ್‌, ಇಂದ್ಲೆಂಡ್‌ ಮತ್ತು ವೇಲ್ಡ್‌ನ ಚಾರಿಟ ಸಂಸ್ಥೆ. ನಂ. 
210183. bigpictureeducation.com. 


ಕಷ್ಟವಾಗಿ ಭಾವನಾತೃಕ ಮತ್ತು ಒತ್ತಡದ ತೊಂದರೆಗಳಂದ ಊಹಿಸಿಕೊಳ್ಳಬಹುದು. ಇನ್ನೊಂದರ್ಥದಲ್ಲ ಹೇಳುವುದಾದರೆ, 

ಬಕಲಬಹುದು. ಕಾಲಮಾನದಲ್ಲ ನಾವು ಮಾನಸಿಕವಾಗಿ ಸಂಚರಿಸಬಹುದು. 
fo ಸಾಮರ್ಥ್ಯವು ಮುಖ್ಯವಾಗಿ ಹಿಪ್ಟೊಕ್ಕಾಂಪಸ್‌ನಿಂದ 

ನಮ್ಮಲ್ಲ ನೆನಪುಗಳೇ ಇಲ್ಲದಿದ್ದಿದ್ದರೆ? ನಿಯಂತ್ರಿಸಲ್ಪಡುವ ಸಾಂಧರ್ಭಕ ನೆನಪುಗಳನ್ನು ಆಧರಿಸಿದೆ. 

ನಾವು ಈ ಹಿಂದೆಯೇ ಚರ್ಚಿಸಿದಂತೆ, ಪ್ರಜ್ಞಾಪೂರ್ವಕ 

ನೆನಪು (ಎಕ್ಸ್‌ಪ್ಲಿಸಿಬ್‌ ಮೆಮೊರಿ)ಗಳಗೆ ಅಗತ್ಯವಿರುವಂತೆ ಮುಕ್ತಾಯ 

ಅಪ್ರಜ್ಞಾಪೂರ್ವಕ ನೆನಪುಗಳಗೆ (ಇಂಪ್ಲಿಸಿಬ್‌ ಮೆಮೊರಿ) ಪಜ್ಞೆ ನೆನಪುಗಳು ನಮ್ಮ ಜೀವನದ ಅನುಭವಗಳ೦ದ ಉಂಟಾದರೂ 

ಅಥವಾ ಬುದ್ದಿಪೂರ್ವಕ ಚಿಂತನೆಯ ಅಗತ್ಯವಿರುವುದಿಲ್ಲ ದಶಕಗಳ ಸಂಶೋಧನೆಯು ನಮಗೆ ಈ ನೆನಪುಗಳು 

ಆದರೆ ಪ್ರಜ್ಞಾಪೂರ್ವಕ ಆಲೋಚನೆಗಳಂದ ನಾವು ಶಾಶ್ವತವಲ್ಲವೆಂದು ಹೇಳುತ್ತವೆ: ಅವು ತಮ್ಮ ರೂಪ ಅಥವಾ/ 

ಭೂತಕಾಲದಲ್ಲ ನಡೆದದ್ದನ್ನು ಹಾಗೆಯೇ ಅನುಭವಿಸಬಹುದು, ಮತ್ತು ನಿಬರತೆಯಲ್ಲ ಬದಲಾವಣಿ ಹೊಂದುತ್ತವೆ. ಈ 


ವರ್ತಮಾನವನ್ನು ಅನುಭವಿಸಬಹುದು ಮತ್ತು ಭವಿಷ್ಯವನ್ನು ನೆನಪುಗಳ ಬದಲಾವಣೆಗೆ ಕಾರಣವಾಗಿರುವ ಎಲ್ಲಾ ಸಾಧಕ 


162 | | 


ಅಂಶಗಳ ಅನ್ನೇಷಣಿಯತ್ತ ಪ್ರಸ್ತುತ ಸಂಶೋಧನೆ ಗಮನ 
ಹರಿಸುತ್ತಿದೆ. ಈ ಅಂಶಗಳನ್ನು ತಿಅದುಕೊಳ್ಳುವುದರಿಂದ 
ನೆನಪಿನ ಕಾಯುಲೆಯುಂದ ಬಳಲುವವರಿಗೆ ಸೂಕ್ತ ಚಿಕಿತ್ಲೆಯನ್ನು 
ಒದಗಿಸಹುದು. 


ಏನೇ ಇರಲ, ಇದರಿಂದ ನಮಗೆ ತಿಆಯುವುಡೇನೆಂದರೆ 
ನೆನಪುಗಳು ನಮಗೆ ಅವಶ್ಯಕವಾಗಿವೆ. ನಾವು ಹಳೆಯ 
ನೆನಪುಗಳನ್ನು ಪರಾಮರ್ಶ್ತಕಗಳಂತೆ ಇಟ್ಟುಕೊಂಡು, 


Oy oes 
¢ ಛಂ 


ಭವಿಷ್ಯದ ಬಧ್ದೆ ಆಲೋಚಿಸಿ, ಊಹಿಸಿಕೊಳ್ಳಬಹುದು. ಒಳ್ಳೆಯ 
ಮತ್ತು ಕೆಟ್ಟ ನೆನಪುಗಳೆರಡೂ ನಮ್ಮ ಆಲೋಚನಾ ಲಹರಿ. 
ನಿರ್ಧಾರಗಳನ್ನು ತೆಗೆದುಕೊಳ್ಳುವ ರೀತಿ ಮತ್ತು ಸಮಸ್ಯೆಗಳನ್ನು 
ನಿವಾರಿಸುವಲ್ಲ ಸಹಾಯಕವಾಗುತ್ತವೆ. ಕೆಟ್ಟ ಅನುಭವಗಳು 
ಯಾವುದು ನಮಗೆ ಹಾನಿಕಾರಕ ಮತ್ತು ಯಾವುದರಿಂದ 

ನಾವು ದೂರವಿರಬೇಕೆಂಬುದನ್ನು ನೆನಪಿಗೆ ತರುತ್ತವೆ; ಒಳ್ಳೆಯ 
ಅನುಭವಗಳು ನಮಗೆ ಕೆಲವು ಇತರ ನಡವಳಕೆಗಳನ್ನು 
ಕಲಸುತ್ತವೆ. 


ಭಕ್ತಿ ಡೊಂಗಾಂವ್ಸರ್‌ ತಮ್ಮ ಪಿ ಎಚ್‌ ಡಿಯನ್ನು ಟಕ್ಷನ್‌ನ ಅರಿಜೋನಾ ವಿಶ್ವವಿದ್ಯಾಲಯದ ಕಾಗ್ದಿಷನ್‌ ಮತ್ತು ನ್ಯೂರಲ್‌ ಸಿಸ್ಪಮ್ಲ್‌ನಲ್ಲ 


ಟಿ ಉ 


ಪೂರ್ಣಗೊಳಸಿದರು. ಪ್ರಸ್ತುತ ಅವರು ಟಐಎಫ್‌ಆರ್‌, ಬೆಂಗಳೂರಿನ ನ್ಯಾಷನಲ್‌ ಸೆಂಟರ್‌ ಆಫ್‌ ಬಯಲಾಜಕಲ್‌ ಸೈನ್ಸಸ್‌ನಲ್ಪ ಸಹ 


ಸಂಶೋಧಕರಾಗಿ ಕಾರ್ಯ ನಿರ್ವಹಿಸುತ್ತಿದ್ದಾರೆ. ಮಾನವನ ನೆನಪಿನ ಶಕ್ತಿಯ ಮೇಲೆ ಒತ್ತಡ ಮತ್ತು ಬನ್ನತೆಗಕ ಪರಿಣಾಮದ ಬದ್ದೆ 


೧ 


ಅಧ್ಯಯನ ನಡೆಸುತ್ತಿದ್ದಾರೆ. ನೀವು ಅವರನ್ನು bhaktee.dongaonkar@gmail.com ನ ಸಂಪರ್ಕಿಸಬಹುದು. ಅನುವಾದಕರು: 


ಚಂದ್ರಿಕಾ ವಿಜಯೇಂದ್ರ ಪರಿಶೀಲನೆ: ಬ.ಎಂ.ಚ೦ದ್ರಶೇಖರ್‌ 


» ವಂಡರ್‌... ಶಾಲಾ ವಿಜಾನದ ಮರುಶೂಂಧನೆ | ಜಪವಲಿ ೨೦1೨ 163 


